ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ 19ನೇ ಜುಲೈ, 2019 


ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಕ್ರಮವಾಗಿ ಜಮೀನನ್ನು ಅಹೋಸಿಯೇಷನ್‌ಗೆ ನೀಡಿರುವ ಬಗ್ಗೆ 
ಶ್ರೀ ಆಯನೂರು ಮಂಜುನಾಥ್‌ (ಪದವೀಧರರ ಕ್ಷೇತ್ರ):- 
357 (437) ಮಾನ್ಯ ಉಪ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ನಗರಾಭಿವೃದ್ಧಿ ಇಲಾಖೆಯಿಂದ ಸುವರ್ಣ ಕರ್ನಾಟಕ ರಾಜ್ಯೋತ್ಸ ವದಡಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಯಾವ 
ಸಂಘಕ್ಕೆ ಸಗಟು ಹಂಚಿಕೆ ಮಾಡಬೇಕೆಂದು ಆದೇಶವಾಗಿರುತ್ತದೆ; (ಪ್ರತಿ ಒದಗಿಸುವುದು) 


(ಆ) ಸದರಿ ಆದೇಶದಂತೆ ಪ್ರಾಧಿಕಾರದಿಂದ ಯಾವ ಸಂಘಕ್ಕೆ ಜಮೀನು ಬಿಡುಗಡೆಯಾಗಿದೆ ಮತ್ತು ಯಾವ ಸಂಘಕ್ಕೆ 
ನೋಂದಣಿಯಾಗಿದೆ;(ಬಿಡುಗಡೆ ಪ್ರತಿ ಮತ್ತು ನೋಂದಣಿ ಪ್ರತಿ ನೀಡುವುದು) ಒಂದು ಸಂಘಕ್ಕೆ ಜಮೀನು ಬಿಡುಗಡೆಗೊಳಿಸಿ 
ಮತ್ತೊಂದು ಸಂಘಕ್ಕೆ ನೋಂದಾಯಿಸಲು ಕಾರಣವೇನು ; 


(ಇ) ದೊಡ್ಡಕಲ್ಲಸಂದ್ರ ಗ್ರಾಮದ ಸರ್ವೆ ನಂ. 19(ಪಿ)ರಲ್ಲಿ 1 ಎಕರೆ 28 ಗುಂಟೆ ಜಮೀನನ್ನು ಸಂಘಕ್ಕೆ ನೋಂದಾಯಿತ ಕ್ರಯಪತ್ರ 
ಮಾಡಿಕೊಡದೆ ಅಕ್ರಮವಾಗಿ ಪರಿಷ್ಕೃತ ಬಡಾವಣೆ ನಕ್ಷೆಯಲ್ಲಿ ಸೇರಿಸಲು ಕಾರಣರಾದವರ ವಿರುದ್ಧ ಕೈಗೊಂಡ ಕ್ರಮಗಳೇನು ; 


(ಈ) ಸದರಿ ಗ್ರಾಮದಲ್ಲಿ 33 ಎಕರೆ 02 ಗುಂಟೆ ಜಮೀನಿಗೆ ಕ್ರಯಪತ್ರ ನೋಂದಾಯಿಸಿ, ಪುನಃ ಸರ್ವೆ ಕಾರ್ಯ ನಡೆಸಿ ಲಭ್ಯವಿದ್ದ 
ಜಮೀನು 27 ಎಕರೆ 15 ಗುಂಟೆ ಎಂದು ತಿದ್ದುಪಡಿ ಕ್ರಯಪತ್ರ ನೋಂದಾಯಿಸಲಾಗಿದೆಯೇ ; ಹಾಗಿದ್ದಲ್ಲಿ, ಸರ್ವೆ ವರದಿ 
ನೀಡುವುದು; ಇಲ್ಲದಿದ್ದಲ್ಲಿ ಸರೆ ಕಾರ್ಯ ಕೈಗೊಳ್ಳದೇ ಜಮೀನು ಕಡಿಮೆಯಿದೆ ಎಂದು ಹೇಗೆ ನಿರ್ಧರಿತವಾಗಿದೆ ; 


(ಉ) ಪ್ರಾಧಿಕಾರದ ನೌಕರರನ್ನು ಹೊರತುಪಡಿಸಿ ಇತರರಿಗೆ ನಿವೇಶನ ಹಂಚಿಕೆಯಾಗಲು ಆದೇಶವಾಗಿದೆಯೇ ; ಇದ್ದಲ್ಲಿ, ಪ್ರತಿ 
ಒದಗಿಸುವುದು ; ಇಲ್ಲದಿದ್ದಲ್ಲಿ, ಈ ಅಕ್ರಮಕ್ಕೆ ಕಾರಣರಾದವರ ವಿರುದ್ಧ ಕೈಗೊಂಡ ಕ್ರಮಗಳೇನು ? 


